ಕರ್ನಾಟಿಕ ವಿಧಾಸ ಪರಿಷತ್ತು 


ಸದಸ್ಯರ ಹೆಸರು 
ಉತ್ತರಿಸುವ ದಿನಾಂಕ 


ಉತ್ತರಿಸುವ ಸಜಿವರು 


ಸುಕ್ಕ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


1559 


ಶ್ರೀ ಎಸ್‌. ರವಿ (ಸ್ಠಳೀಯ ಸಂಸ್ಥೆಗಳ ಕ್ಲೇತು 


11-03-2022 


ಕೃಷಿ ಸಚಿವರು 


| ಪ್ರಶ್ನೆ | ಉತ್ತರ 
ಜೂಚೇತನ | ರಾಜ್ಯ ಸರ್ಕಾರವು "ಭೂಜೇತನ ಯೋಜನೆಯನ್ನು 2009-10 ರಿಂದ 
| ಕಾರ್ಯಕೆಮದ ಗುರಿ" ಮತ್ತು [2012-13ನೇ ಸಾಲಿನವರೆಗೆ ಮೊದಲನೇ ಹಂತದಲ್ಲಿ ಮತ್ತು 2013-14 ರಿಂದ 
ಯೋಜನೆ | 2017-18 ರವರೆಗೆ ಎರಡನೇ ಹಂತವಾಗಿ ಅನುಷ್ಠಾನ ಮಾಡಲಾಗಿದೆ. 
j 


ಉದ್ದೇಶಗಳೇನು: ಈ 
ಜಾರಿಗೆ ಬಂದ ನಂತರ ಇಳುವರಿ 


"ಪ್ರಮಾಣ ಎಷ್ಟು ಹೆಚ್ಚಳವಾಗಿದೆ: 
ಈ ಹಿಂದಿನ ಇಳುವರಿ ಪ್ರಮಾಣಕ್ಕೆ 
; ಹೊಲಿಸಿದ್ದಲ್ಲಿ, ಪ 


ಕಾರ್ಯತಮದಿಂದ ತದಿಗೆ 
ಅನಮುಕೂಲಬವಬಾಗಿದೆಯೆಿ; 
ಸದರಿ ಕಾರ್ಯಕ್ರಮವನ್ನು 
ಮುಂದುವರೆಸಲಾಗಿದೆಯೇ; 
ಅಥವಾ ವಿನೂತನ 
ಕಾರ್ಯಕುಮದಲ್ಲಿ 
ವಿಲೀನಗೊಳಿಸಲಾಗಿದೆಯೇ; 
(ಮಾಹಿತಿ ನೀಡುವುದು) 


ಭೂಚೇತನ ಕಾರ್ಯಕ್ರಮದ ಗುರಿ ಮತ್ತು ಉದ್ದೇಶಗಳು; 


p 


ಮಳೆಯಾಶ್ರಿತ ಬೆಳೆಗಳ ಉತ್ಪಾದಕತೆಯನ್ನು ಯೋಜನೆಯ 
ಅವದಿಯಲ್ಲಿನ ಪ್ರಸಕ್ತ ಹಂತದಿಂದ ಶೇ 20ರಷ್ಟು ಹೆಚ್ಚಿಸುವ 
ಹೊಂದಾಗಿರುತ್ತದೆ. ಪ್ರಸಕ್ತ ಸಮವ್ನಿವೇಶದಲ್ಲಿ ಆಗುತ್ತಿರುವ ಹವಾಮಾನ 


ಬದಲಾವಣೆಗಳನ್ನು ವಿಶ್ಲೇಷಿಸಿ ಉತ್ಕಾದಕತೆ ಹೆಚ್ಚಿಸುವ ತಾಂತ್ರಿಕತೆಗಳನ್ನು 


ಬಲಪಡಿಸುವುದರೊಂದಿಗೆ ಯೋಜನೆಗಳಲ್ಲಿ ಪಾಲೊಳ್ಳುವ ಸಂಸ್ಥೆಗಳ, 


ವಿಸ್ತರಣಾ ಅಧಿಕಾರಿಗಳ ಹಾಗೂ ರೈತರ ಸಾಮರ್ಥ್ಯ ವನ್ನು ಹೆಚ್ಚಿಸುವುದು. 


ನ ಆಧಾರಿತ ಪೋಷಕಾಂಶಗಳ ನಿರ್ವಹಣೆ 
ಸೋಜನೆಯ ಪ್ರಮುಖ ಅಂಶವಾಗಿರುತ್ತದೆ. ಈ ಯೋಜನೆ ಜಾರಿಗೆ ಬಂದ 
ನಂತರ ಭೂಚೇತನ ತಾಂತಿಕತೆ ಅಳವಡಿಸಿದ ತಾಲ್ಲೂಕುಗಳಲ್ಲಿ ವಿವಿಧ 


ಮಣ್ಣು ಪರೀಕ್ನೆ 


ಬೆಳೆಗಳಲ್ಲಿ ಶೇ.13. ರಿಂದ ಶೇ32 ರ ವರೆಗೆ ಇಳುವರಿ ಹೆಚ್ಚಳವಾಗಿರುವುದು | 
| ಬೆಳೆ ಕಟಾವು ಪ್ರಯೋಗಗಳಿಂದ ಕಂಡುಬಂದಿರುತ್ತದೆ. 


ಈ ಯೋಜನೆಯಡಿ ರೈತರ ಕೌಶಲ್ಯ ಮತ್ತು ಸಾಮರ್ಥ್ಯ ವೃದ್ಧಿಗೆ ಜಿಲ್ಲಾ | 


ಹಂತದಿಂದ ಗ್ರಾಮ ಮಟ್ಟದವರೆಗೆ ತರಬೇತಿಗಳು, ರೈತರಿಗೆ ಅರಿವು 
ಮೂಡಿಸುವುದು, ಕ್ಷೇತ್ರ ಪಾಠಶಾಲೆಗಳಿಂದ ಮತ್ತು ತಾಂತ್ರಿಕತೆಗಳ 
ಅಳವಡಿಕೆಗೆ ಪೂರಕವಾಗಿ ಬಿತ್ತನೆ ಬೀಜ, ಜಿಪ್ಸಂ, ಲಘುಪೋಷಕಾಂಪಶ, 
ಜೈಬಿಕಗೊಬ್ಬರ, ಮತ್ತಿತರ ಅವಶ್ಯಕ ಪರಿಕರಗಳನ್ನು ಶೇ.50 ರಿಯಾಯಿತಿ 


ದರದಲ್ಲಿ ಗುಚ್ಡ ಗ್ರಾಮ ಮಟ್ಟಿದಲ್ಲಿ ಒದಗಿಸಲಾಗಿದೆ. ಭೂಚೌತನ ; 
ತಾಂತಿಕತೆಗಳನ್ನು ಅಳವಡಿಸಿಕೊಂಡ ರೈತರ ಕ್ಲೇತ್ರದಲ್ಲಿ ಇಳುವರಿ। 


ಹೆಚ್ನಳವಾಗುವ ಮೂಲಕ ರೈತರಿಗೆ ಅನುಕೂಲವಾಗಿದೆ. 


2017-18 ರಲ್ಲಿ ಭೂಚೇತನ ಕಾರ್ಯಶ್ರಮ ಮುಕ್ತಾಯಗೊಂಡಿದ್ದು, 
ಭೂಚೇತನ ಕಾರ್ಯಕ್ರಮದಡಿ ಅನುಷ್ಠೂನ ಮಾಡಲಾದ ಘಟಕಗಳಾದ 


ಕಾರ್ಯಕ್ರಮ, ರಾಷ್ಟ್ರೀಯ ಆಹಾರ ಭದ್ರತಾ ಅಭಿಯಾನ 
ವಿಲೀವಗೊಳಿಸಿ ಅಮುಷ್ಠಾನ ಮಾಡಲಾಗುತ್ತಿದೆ. 


ಗುರಿ | 


oN 


ಸಿರಿಧಾನ್ಯ ಬೆಳೆಗಾರರನ್ನು 


ರೈತ ಸಿರಿ" ಯೋಜನೆಯಡಿ ರೈತ ಸಿರಿ. ಯೋಜನೆಯಡಿ 
ಬೆಳೆಗಾರರನ್ನು ಉತ್ತೇಜಿಸಲು | ಉತ್ತೇಜಿಸಲು ಇಲ್ಲಿಯವರೆಗೆ ಬೆಂಗಳೂರು ಗ್ರಾಮಾಂತರ ಮತ್ತು 
ಇಲ್ಲಿಯವರೆಗೆ ಜೆಂಗಳೂರು | ರಾಮನಗರ ಜಿಲ್ಲೆಯ ಫಲಾನುಭವಿಗಳಿಗೆ ಬಿಡುಗಡೆಯಾದ ಅನುಬಾನ 
ಗ್ರಾಮಾಂತರ '" . ಮತ್ತು| ಹಾಗೂ ಫಲಾನುಭವಿಗಳ ಸಂಖ್ಯೆಯನ್ನು ಈ ಕೆಳಗಿನಂತೆ ನೀಡಲಾಗಿದೆ. 
ರಾಮನಗರ ಜಿಲ್ಲೆಗೆ 
ಬಿಡುಗಡೆಯಾದ ಜ್ರ. ಜಿಲ್ಲೆ | ತಾಲ್ಲೂಕು ಬಿಡುಗಡೆಯಾದ | ಫಲಾನುಭವಿ 
ಅನುದಾನವೆಷ್ಟು; ಸದರ || ೦ ಅಮುಬಾನೆ ಗಳ ಸಂಖ್ಯೆ 
ಯೋಜನೆಯಡಿ ಎಷ್ಟು ಮು 
ಸ ಾಮಾಭುಗಳೆಗ ಅನುದಾನ | - ವ ದೇವನಹ; 1.04 27 
A 2 ಗ್ರಾಮಾ೦ತರ | ದೊಡ್ಡಬಳ್ಳಾಪುರ 1.02 24 
(ತಾಲ್ಲೂಕುವಾರು ಮಾಹಿತಿ! ' ಹೊಸಕೋಟೆ 2.55 52 
ನೀಡುವುದು) 4 ನೆಲಮಂಗಲ 323 39 
| ಒಟ್ಟು 7.84 142 
| 1 | ರಾಮನಗರ | ಮಾಗಡಿ 5.04 80 
2 ಕನಕಪುರ 2.92 50 
3 | ರಾಮನಗರ 7.97 104 
4 | ಚನ್ನಪಟ್ಟಣ | 415 "67 
ಒಟ್ಟು 20.08 301 
| - ಠೈತಸಿರಿ : ಯೋಜನೆಯಡಿ - ಪ್ರೋತ್ಯಾಹಧನ--- ಪಾವತಿಯು-.-..- 
ಪ್ರಗತಿಯಲ್ಲಿರುತ್ತದೆ. 
ಸ೦ಖ್ಯೆ: AGRI-AML/71/2022 
BX ALAN 


ಸ್ಯ ಸಚಿವರು 


